ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


1100 
ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರ ಕ್ಷೇತ್ರ) 
15.03.2021 . 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಸ್ರಸಂ ಪ್ರಶ್ನೆ ಉತ್ತರ 

ಅ) ರಾಜ್ಯದಲ್ಲಿ ಸರ್ಕಾರಿ ಹಾಗೂ ಅನುದಾನಿತ 
ಶಾಲೆಗಳಲ್ಲಿನ i ರಿಂದ' 10ನೇ | ರಾಜ್ಯದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1 ರಿಂದ 10ನೇ 
ತರಗತಿವರೆಗಿನ ಎಷ್ಟು ವಿದ್ಯಾರ್ಥಿಗಳು ತರಗತಿಯವರೆಗೆ ಒಟ್ಟು 56,02,875 ವಿದ್ಯಾರ್ಥಿಗಳು ಬಿಸಿಯೂಟ 
ಬಿಸಿಯೂಟ ಯೋಜನೆಯ | ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. 
ಫಲಾನುಭವಿಗಳಾಗಿದ್ದಾರೆ ; (ವಿವರ 
ಒದಗಿಸುವುದು) 

| ES NR - 

ಆ) | ಪ್ರಸಕ್ತ ಸಾಲಿನಲ್ಲಿ ಮಕ್ಕಳಿಗೆ ಬಿಸಿಯೂಟ 2020-215 


ನೀಡಲಾಗುತ್ತಿದೆಯೇ; : 


ಶೈಕ್ಷಣಿಕ ಶಾಲೆಗಳಲ್ಲಿ ಬಿಸಿಯೂಟವನ್ನು ಸಿದ್ಧಪಡಿಸಿ | 
ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿಲ್ಲ. ಬದಲಿಗೆ ವಿದ್ಯಾರ್ಥಿಗಳಿಗೆ ಕೇಂದ್ರ 
ಸರ್ಕಾರದ ಮಾರ್ಗಸೂಚಿ ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ- 
2013ರಲ್ಲಿನ  ಮಾನದಂಡಗಳಂತೆ ನಿಗದಿತ ಪ್ರಮಾಣದ 


ಧಾನ್ಯಗಳನ್ನು (ಅಕ್ಕಿ ಮತ್ತು ಗೋಧಿ) ಮತ್ತು ಅಡುಗೆ ತಯಾರಿಕಾ ವೆಚ್ಚದ 


ಆಹಾರ 


ಮೊತ್ತಕ್ಕೆ ಸಮಾನಾಂತರವಾಗಿ ತೊಗರಿಬೇಳೆ, ಖಾಧ್ಯತ್ಯಲ ಮತ್ತು 
ಅಯೋಡಿಕರಿಸಿದ ಉಪ್ಪನ್ನು ಆಹಾರ ಭದ್ರತಾ ಭತ್ಯೆಯ ರೂಪದಲ್ಲಿ 
ನೀಡಲಾಗುತ್ತಿದೆ. 
ಇ ಅವಾದಲ್ಲಿ ಕಾರಣವೇನು; ಎಂದಿನಿಂದ . NN 
) | ಇಲ್ಲವಾದಲ್ಲಿ | ಫೋಂಡ್‌-19 ವೈರಾಣು ಸೋಂಕಿನ ಪರಿಣಾಮವಾಗಿ ಬದಲಾದ 


ಪ್ರಾರಂಭಿಸಲಾಗುವುದು; 


ಸನ್ನಿವೇಷದಿಂಬಾಗಿ ಶಾಲೆಗಳನ್ನು ನಿಗದಿತ ಶೈಕ್ಷಣಿಕ ವೇಳಾಪಟ್ಟಯಂತೆ 
ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಲು ಸಾಧ್ಯವಾಗದ ಕಾರಣ ಹಾಗೂ 
ಶಾಲೆಗಳಲ್ಲಿ ಬಿಸಿಯೂಟ ನೀಡಿದರೆ ವಿದ್ಯಾರ್ಥಿಗಳು ಗುಂಪಾಗಿ ಸೇರಿ 
ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೇ ಕೋವಿಡ್‌-19 ವೈರಾಣು ಸೋಂಕು 
ಹರಡುವ ಸಾಧ್ಯತೆ ಹೆಚ್ಚಾಗಿದ್ದ ಕಾರಣ ಮುನ್ನೆಚ್ಚರಿಕೆ ಕ್ರಮವಾಗಿ 
ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲೆಗಳಲ್ಲಿ ಬಿಸಿಯೂಟವನ್ನು 
ಸಿದ್ಧಪಡಿಸಿ ನೀಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿರುವುದಿಲ್ಲ. 


ಶಾಲೆಗಳಲ್ಲಿ ಬಿಸಿಯೂಟವನ್ನು ಪ್ರಾರಂಭಿಸುವ ಅನುಮತಿ ಕೋರಿ ಕೇಂದ್ರ 
ಸರ್ಕಾರದ ಶಿಕ್ಷಣ ಮಂತ್ರಾಲಯಕ್ಕೆ ಪತ್ರ ಬರೆಯಲಾಗಿದ್ದು, ಅನುಮತಿ 
| ನಿರೀಕ್ಷಿಸಿದ. 


x 


ಬಿಸಿಯೂಟ ನೀಡದಿರುವುದರಿಂದ ಮಕ್ಕಳಿಗೆ 


x | 
ಸು ಬಿಸಿಯೂಟ ನೀಡದಿರುವುದರಿಂದ :. ಮಕ್ಕಳಿಗೆ ಪೋಷಕಾಂಶದ ಕೊರತೆ ; 
ಪೋಷಕಾಂಶದ ಕೊರತೆ ಉಂಟಾಗುವ E | | 
j ಸ ರತ ಉಂಟಾಗುವ ಮ ಟ್ಞಗುವುದನ್ನು ತಪ್ಪಿಸಲು ಮಕ್ಕಳಿಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ | 
ಸಾಧತೆ ಬಗ್ಗೆ ಸರ್ಕಾರದ ಗಮನಕ್ಕೆ _ | 
ಲ 5 | ಮತ್ತು ರಾಷ್ಟ್ರೀಯ ಆಹಾರ ಭದ್ರಶಾ ಕಾಯಿದೆ-2013ರಲ್ಲಿನ | 
ಬಂದಿದೆಯೇ; & ಮಾ | 
| ಮಾನದಂಡಗಳಂತೆ ನಿಗದಿತ ಪ್ರಮಾಣದ ಆಹಾರ ಧಾನ್ಯಗಳನ್ನು (ಕ್ಕಿ | 
"ಮತು ಗೋಧಿ) ಮತ್ತು ಅಡುಗೆ" ತಯಾರಿಕಾ - ವೆಚ್ಚದ ಮೊತಕ್ಕೆ| 

; | \ p ಫ್‌ ಗ ಫೆ K iy ನೆ 
| -| ಸಮಾನಾಂತರವಾಗಿ ತೊಗರಿಬೇಳೆ, ಖಾಧ್ಯತ್ಯಲ "ಮತ್ತು" ಅಯೋಡಿಕರಿಸಿದ | 
ಉಪ್ಪನ್ನು ಆಹಾರ ಭದ್ರತಾ ಭತ್ಯೆಯ ರೂಪದಲ್ಲಿ ನೀಡಿ, ಮಕ್ಕಳಲ್ಲಿ | 
Po ಪೋಷಕಾಂಶದ ಕೊರತೆಯಾಗದಂತೆ ಕ್ರಮವಹಿಸಲಾಗಿದೆ. | 
— a 
ಉ) ಹಾಗಿದ್ದಲ್ಲಿ, ಬಿಸಿಯೂಟ ನೀಡುವ ಬಗ್ಗೆ | ಶಾಲೆಗಳಲ್ಲಿ ಬಿಸಿಯೂಟವನ್ನು ನೀಡಲು ಅನುಮತಿ ಕೋರಿ ಕೇಂದ್ರ; 
ಸರ್ಕಾರದ ನಿಲುವೇನೂ ಸರ್ಕಾರದ ಶಿಕ್ಷಣ ಮಂತ್ರಾಲಯಕ್ಕೆ ಪತ್ರ ಬರೆಯಲಾಗಿದ್ದು, ಅನುಮತಿ | 
| ನಿರೀಕ್ಷಿಸಿದೆ. ಕೇಂದ್ರ ಸರ್ಕಾರದಿಂದ ಅನುಮತಿ ದೊರೆತ ಕೂಡಲೇ ಪರಿಸ್ಥಿತಿ 
| ಸುಧಾರಿಸಿದ ಬಳಿಕ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡು ಭಿಸಿಯೂಟನ್ನು | 

ಪ್ರಾರಂಭಿಸಲು ಕ್ರಮ ಜರುಗಿಸಲಾಗುವುದು. 


ಇಪಿ 10 ಎಂಎಂಎಸ್‌ 2021 


ಮ 


ದಾ 


(ವಿಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢಶಿಕ್ಷಣ ಸಚಿವರು 


